WPP-47 





ಕರ್ನಾಟಕ ರಾಜ್ಯಪತ್ರ 
ತ್ರಿ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಆಗಸ್ಟ್‌ ೯, ೨೦೧೨ (ಶ್ರಾವಣ ೧೮, ಶಕ ವರ್ಷ ೧೯೩೪) ಸಂಚಿಕೆ ೩೨ 


ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ 
ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ 
ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ ಉಚ್ಛ ನ್ಯಾಯಾಲಯವು ಮಾಡಿದ 
ನಿಯಮಗಳು 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಒ 44 ಸಿಎನ್‌ಎಸ್‌ 2011, ಬೆಂಗಳೂರು, ದಿನಾಂಕ : 7-7-2012 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ (1) 
ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಬಿ.ಸಿ. ಆನ೦ದಾಚಾರಿ ಬಿನ್‌ ಚಿಕ್ಕರಾಮಾಚಾರಿ, ಬೋಧನ ಹೊಸಹಳ್ಳಿ, 
ಸಮೇತನಹಳ್ಳಿ ಅಂಚೆ, ಅನುಗೊಂಡನಹಳ್ಳಿ ಹೋಬಳಿ, ಹೊಸಕೋಟೆ ತಾಲ್ಲೂಕು ಇವರನ್ನು ಹೊಸಕೋಟೆ ತಾಲ್ಲೂಕು ಭೂ ಅಭಿವೃದ್ಧಿ ಬ್ಯಾಂಕ್‌ ನಿ. 
ಹೊಸಕೋಟೆ, ಬೆ೦ಗಳೂರು ಗ್ರಾಮಾ೦ತರ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ 
ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಎಸ್‌. ರಮಣ ರೆಡ್ಡಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 556 ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 97 ಎಲ್‌ಡಬ್ಲ್ಯೂಎ 2012, ಬೆ೦ಗಳೂರು, ದಿನಾಂಕ : 18-7-2012. 


ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ : 14) ಕಲಂ 2 ಖಂಡ (ಎನ್‌) ಉಪಖಂಡ (6)ರ 
ಮೇರೆಗೆ “ವಾಯವ್ಯ ಕರ್ನಾಟಕ ರಸ್ಕೆ ಸಾರಿಗೆ ಸಂಸ್ಥೆ” ಯನ್ನು ಅಧಿಸೂಚನೆ ಸಂಖ್ಯೆ : ಕಾಇ 115 ಎಲ್‌ಡಬ್ರ್ಯೂಎ 2011, ದಿನಾಂಕ : 15-12-2011 ರಲ್ಲಿ 
ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ ಮುಂದಿನ 6 ತಿಂಗಳ ಅವಧಿಯವರೆಗೆ ಜಾರಿಯಲ್ಲಿರುವಂತೆ ಘೋಷಿಸಲಾಗಿತ್ತು. 

(೧೧೮೫) 


೧೧೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೯, ೨೦೧೨ ಭಾಗ - ೪ಎ 





ಸಾರ್ವಜನಿಕ ಹಿತದೃಷ್ಟಿಯಿಂದ ಸದರಿ ಅವಧಿಯನ್ನು ಮುಂದಿನ 6 ತಿಂಗಳ ಅವಧಿಗೆ ವಿಸ್ತರಿಸಲು ಸರ್ಕಾರವು ಪರಿಗಣಿಸಿದೆ. ಆದುದರಿಂದ, 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ : 14) ಕಲಂ 2 ಖಂಡ (ಎನ್‌) ಉಪಖಂಡ (6)ರ ಮೇರೆಗೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ “ವಾಯವ್ಯ ಕರ್ನಾಟಕ ರಸ್ತೆ, ಸಾರಿಗೆ ಸಂಸ್ಥೆ? ಯನ್ನು ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ 
ದಿನಾಂಕ: 15-6-2012 ರಿಂದ ಜಾರಿಗೆ ಬರುವಂತೆ ಮುಂದಿನ 6 ತಿಂಗಳ ಅವಧಿಯವರೆಗೆ ವಿಸ್ತರಿಸಿ ಘೋಷಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪ್ರಭುದೇವ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 557 ಕಾರ್ಮಿಕ ಇಲಾಖೆ. 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಸಂ:ಗ್ರಾಅಪ:11/ಆರ್‌ಬಿಎಲ್‌/2012 ಬೆಂಗಳೊರು, ದಿನಾಂಕ: 10/07/2012. 
ಅಧಿಸೂಚನೆ 


ಜೀತಗಾರಿಕೆ ಪದ್ಧತಿ (ನಿರ್ಮೂಲನಾ) ಕಾಯ್ದೆ 1976ರ (1976ರ ಕೇಂದ್ರ ಕಾಯ್ದೆ ಸಂಖ್ಯೆ 19) ಪ್ರಕರಣ ಸಂಖ್ಯೆ 3ರ ಉಪಪ್ರಕರಣ (1). (2) 
ಮತ್ತು (3)ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು ಹಿಂತೆಗೆದು 
ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು ಹಾವೇರಿ ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗ ಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಜಾಗೃತ 
ಸಮಿತಿಯನ್ನು ಈ ಮೂಲಕ ರಚಿಸಿದೆ. 


ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ - ಹಾವೇರಿ 


























| ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ, ಹಾವೇರಿ ಜಿಲ್ಲೆ, ಹಾವೇರಿ ಅಧ್ಯಕ್ಷರು 
2 | ಶ್ರೀಮತಿ ಜಯಮ್ಮ ಸುರೇಶ ಚನ್ನಪ್ಪಗೌಡ, ಸಾ:ಹಾನಗಲ್‌ ಸದಸ್ಯರು 
3 (ಶ್ರೀ ಲಕ್ಷ್ಮಣ ಕೆಂಚಪ್ಪ ಮಾದರ, ಸಾ:ಕೂಸನೂರು, ತಾ:ಹಾನಗಲ್‌ ಸದಸ್ಯರು 
4 | ಶ್ರೀಮತಿ ನಿರ್ಮಲಾ ಮಂಜುನಾಥ ಲಚಮಕ್ಕನವರ, ಇಂದಿರಾನಗರ, ಇಜಾರಿ ಲಕಮಾಪೂರ ಹಾವೇರಿ ಸದಸ್ಯರು 
5 | ಶ್ರೀಮತಿ ಪರಿಮಳಾ ಜೈನ, ರಾಜೇಂದ್ರ ನಗರ, ಹಾವೇರಿ ಸದಸ್ಯರು 
6 | ಶ್ರೀ ರಮೇಶ ಪಾಟೀಲ, ಸಾ:ಅಕ್ಕಿ ಆಲೂರ, ತಾ:ಹಾನಗಲ್‌ ಸದಸ್ಯರು 
7 ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್‌, ಹಾವೇರಿ ಸದಸ್ಯರು 
8 | ಶ್ರೀಮತಿ ಸವಿತಾ ಡಿಸೋಜಾ, ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಹಾವೇರಿ ಸದಸ್ಯರು 





9 | ಶ್ರೀ ಶಾಂತನಗೌಡ ಹನುಮಂತಗೌಡ ಪಾಟೀಲ್‌, ಆಶಾಕಿರಣ ಸಮಾಜ ಸೇವಾ ಸಂಸ್ಥೆ ವಾಸನ, ತಾ:ಹಾನಗಲ್‌ | ಸದಸ್ಯರು 
































10 | ಲೀಡ್‌ ಬ್ಯಾಂಕ್‌ ವ್ಯವಸ್ಥಾಪಕರು, ವಿಜಯಾ ಬ್ಯಾಂಕ್‌, ಹಾವೇರಿ ಸದಸ್ಯರು 
11 | ಜಿಲ್ಲಾ ಆರಕ್ಷಕ ಅಧೀಕ್ಷಕರು. ಹಾವೇರಿ ಜಿಲ್ಲೆ ಸದಸ್ಯರು 
12 | ಜಿಲ್ಲಾ ಕಾರ್ಮಿಕ ಅಧಿಕಾರಿ, ಹಾವೇರಿ ಜಿಲ್ಲೆ. ಸದಸ್ಯರು 
13 | ರೇಷ್ಮೆ ಕೃಷಿ ಉಪ ನಿರ್ದೇಶಕರು, ಹಾವೇರಿ ಜಿಲ್ಲೆ. ಸದಸ್ಯರು 
14 | ಹಿರಿಯ ಭೂ ವಿಜ್ಞಾನಿ, ಗಣಿ ಮತ್ತು ಭೂ ಗರ್ಭ ಇಲಾಖೆ, ಹಾವೇರಿ ಜಿಲ್ಲೆ. ಸದಸ್ಯರು 
15 | ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, ಹಾವೇರಿ ಜಿಲ್ಲೆ. ಸಂಚಾಲಕರು 





ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಹಾವೇರಿ 

















I ಉಪವಿಭಾಗಾಧಿಕಾರಿ ಹಾಗೂ ಉಪವಿಭಾಗೀಯ ದಂಡಾಧಿಕಾರಿಗಳು, ಹಾವೇರಿ ಉಪ ವಿಭಾಗ, ಹಾವೇರಿ. ಸದಸ್ಯರು 
2 | ಶ್ರೀಮತಿ ಚಂದಭಾಗ್ಯ ಮೃತ್ಯುಂಜಯ ಶೇರಖಾನಿ, ಸಾ:ಹಾವೇರಿ ಸದಸ್ಯರು 
3 | ಶ್ರೀ ಶಾಂತಪ್ಪ ಮಲ್ಲಪ್ಪ ದೊಡ್ಡಮನಿ, ಸಾ:ಬ್ಕಾಡಗಿ ಸದಸ್ಯರು 
4 | ಶ್ರೀ ದುರಗೇಶೆಪ್ಪ ತಿರಕಪ್ಪನವರ, ಸಾ:ಹಿರೇಕೆರೂರು ಸದಸ್ಯರು 


























































































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೯, ೨೦೧೨ ೧೧೮೭ 
5 | ಶ್ರೀಮತಿ ಮಲ್ಲಮ್ಮ ಶಿವಯೋಗವಪ್ಪ ಹುಲ್ಲತ್ತಿ, ಸಾ:ನೋಮನಹಳ್ಳಿ, ತಾ:ಹಿರೇಕೆರೂರು ಸದಸ್ಯರು 
6 | ಶೀ ಸಿದ್ದಯ್ಯ ನೂರೊಂದೇವರಮಠ ಸಾ:ಹಿರೇಕೆರೂರು ಸದಸ್ಯರು 
7 ಕಾರ್ಯನಿರ್ವಾಹಣಾ ಅಧಿಕಾರಿ, ಹಾವೇರಿ ತಾಲೂಕ ಪಂಚಾಯತಿ ಸದಸ್ಯರು 
8 ಶ್ರೀಮತಿ ಯಶೋಧಾ ವೀರನಗೌಡ್ರ ಗೌಡರ, ಅಭಿನಯ ಮಹಿಳಾ ಸಂಘ ಬಿಸಲಹಳ್ಳಿ ತಾಲ್ಲೂಕು, ಬ್ಯಾಡಗಿ ಸದಸ್ಯರು 
9 | ಶ್ರೀ ನೀಲಕಂಠಗೌಡ ಪಾಟೀಲ್‌, ಶ್ರೀ ಕರಿಬಸವೇಶ್ವರ ಗ್ರಾಮೀಣ ಅಭಿವೃದ್ಧಿ ಸಂಘ, ಗುತ್ತಲ್‌, ಹಾವೇರಿ ಸದಸ್ಯರು 

ತಾಲ್ಲೂಕು, 
10 ವ್ಯವಸ್ಥಾಪಕರು, ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು, ಹಾವೇರಿ ಸದಸ್ಯರು 
11 ಆರಕ್ಷಕ ಉಪ ಅಧೀಕ್ಷಕರು. ಹಾವೇರಿ ಉಪ ವಿಭಾಗ, ಸದಸ್ಯರು 
12 | ಕಾರ್ಮಿಕ ನಿರೀಕ್ಷಕರು, ಹಾವೇರಿ ಉಪವಿಭಾಗ, ಹಾವೇರಿ ಸದಸ್ಯರು 
13 | ರೇಷ್ಮೆ ನಿರೀಕ್ಷಕರು, ಹಾವೇರಿ ಉಪವಿಭಾಗ, ಹಾವೇರಿ ಸದಸ್ಯರು 
14 | ಹಿರಿಯ ಭೂ ವಿಜ್ಞಾನಿ, ಗಣಿ ಮತ್ತು ಭೂ ಗರ್ಭ ಇಲಾಖೆ, ಹಾವೇರಿ ಜಿಲ್ಲೆ. ಸದಸ್ಯರು 
15 | ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ದಂಡಾಧಿಕಾರಿ (ಉಪವಿಭಾಗ ಕೇಂದ್ರ ಸ್ಥಾನವಿರುವ ತಾಲ್ಲೂಕು) ಹಾವೇರಿ ಸಂಚಾಲಕರು 
ತಾಲ್ಲೂಕು 
ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಸವಣೂರು 
1 ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಸವಣೂರು ಅಧ್ಯಕ್ಷರು 
2 ಶ್ರೀಮತಿ ಗಂಗವ್ವ ಮಲ್ಲಪ್ಪ, ದೊಡ್ಡಮನಿ, ಸಾ:ಸವಣೂರು ಸದಸ್ಯರು 
3 ಶ್ರೀ ಸುರೇಶ ಸಂಗಪ್ಪ ಭಜಂತ್ರಿ, ಸಾ:ಹಿರೇಬಾಸೂರು, ತಾ:ಹಾನಗಲ್‌ ಸದಸ್ಯರು 
4 ಶ್ರೀ ಭೀಮಣ್ಣ ವಡ್ಡರ, ಸಾ:ಸವಣೂರು ಸದಸ್ಯರು 
5 ಶ್ರೀಮತಿ ಕಲಾವತಿ ಓಲೇಕಾರ, ಸಾ:ಕಬನೂರು, ತಾ:ಶಿಗ್ಗಾಂವ ಸದಸ್ಯರು 
6 ಶ್ರೀ ಸುರೇಶ ಯಲ್ಲಪ್ಪ ತಳವಾರ, ಸಾ:ನಾರಾಯಣಪೂರ, ತಾ:ಶಿಗ್ಗಾಂವ ಸದಸ್ಯರು 
7 ಕಾರ್ಯನಿರ್ವಹಣಾ ಅಧಿಕಾರಿ, ಸವಣೂರು ತಾಲ್ಲೂಕು ಪಂಚಾಯಿತಿ ಸದಸ್ಯರು 
8 ಶ್ರೀಮತಿ ವಿಜಯಲಕ್ಷ್ಮೀ, ಪರಶುರಾಮ ಗುಡಗೂಡಿ, ಸರಸ್ವತಿ ಮಹಿಳಾ ಮಂಡಳ ಹಾನಗಲ್‌ ಸದಸ್ಯರು 
9 ಶ್ರೀ ಯಲ್ಲಪ್ಪ ರಾ.ಮಂಡಕ್ಕಿ, ಶ್ರೀ ಮಾರುತಿ ಕೆರೆ ಅಭಿವೃದ್ಧಿ ಸಂಘ ಸಾ:ಬೊಮ್ಮನಹಳ್ಳಿ ತಾ:ಹಾನಗಲ್‌ ಸದಸ್ಯರು 
10 ವ್ಯವಸ್ಥಾಪಕರು, ಭಾರತೀಯ ಸ್ಟೇಟ್‌ ಬ್ಯಾಂಕ್‌, ಸವಣೂರು ಸದಸ್ಯರು 
1] ಆರಕ್ಷಕ ಉಪ ಅಧೀಕ್ಷಕರು, ಶಿಗ್ಗಾಂವ ಉಪ ವಿಭಾಗ ಸದಸ್ಯರು 
12 ಕಾರ್ಮಿಕ ನಿರೀಕ್ಷಕರು, (ಉಪ ವಿಭಾಗ ಮಟ್ಟದ ಕಾರ್ಮಿಕ ಅಧಿಕಾರಿ) ಸವಣೂರು ಸದಸ್ಯರು 
13 ರೇಷ್ಮೆ ನಿರೀಕ್ಷಕರು, (ಉಪ ವಿಭಾಗ ಮಟ್ಟದ ರೇಷ್ಮೆ ಕೃಷಿ ಅಧಿಕಾರಿ) ಸವಣೂರು ಸದಸ್ಯರು 
14 ಹಿರಿಯ ಭೂ ವಿಜ್ಞಾನಿ, ಗಣಿ ಮತ್ತು ಭೂಗರ್ಭ ಇಲಾಖೆ, ಹಾವೇರಿ ಜಿಲ್ಲೆ ಸದಸ್ಯರು 
15 ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ದಂಡಾಧಿಕಾರಿ, ಸವಣೂರು ತಾಲ್ಲೂಕು ಸಂಚಾಲಕರು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ದೀಪ 
ನಿರ್ದೇಶಕರು, ಸ್ವಉ.ಕಾ 
ಪಿ.ಆರ್‌. 574 ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿಗಳು 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


೧೧೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೯, ೨೦೧೨ 


ಭಾಗ - ೪ಎ 





ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮ 201ರ (ಕರ್ನಾಟಕ ಅಧಿನಿಯಮ 01 2012) ಸೆಕ್ಟನ್‌ 04 ರಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 


ಸಂಖ್ಯೆ: ಸಿಆಸುಇ 13 ಇಕಾಅ 2012 (ಭಾಗ) ಬೆಂಗಳೂರು, ದಿನಾಂಕ:21/06/2012. 


ಅನುಸೂಚಿಯನ್ನು ಈ ಕೆಳಗಿನಂತೆ ತಿದ್ದುಪಡಿ ಮಾಡಿದೆ ಯಾವುದೆಂದರೆ, 


ಸದರಿ ಅಧಿನಿಯಮದ ಅನುಸೂಚಿಯಲ್ಲಿ 


1. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಶೀರ್ಷಿಕೆ 5 ಒಳಾಡಳಿತ ಇಲಾಖೆಗೆ ಸಂಬಂಧಿಸಿದಂತೆ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮ 2011ರ ಅನುಸೂಚಿಗೆ ಬದಲಾಗಿ ಕ್ರಮಾಂಕ ಸಿಆಸುಇ 13 ಇಕಾಅ 2012, ದಿನಾಂಕ: 01/03/2012ರ 


ತಿದ್ದುಪಡಿ ಮತ್ತು ದಿನಾಂಕ:05-05-2012ರಲ್ಲಿ ಹೊಸದಾಗಿ 07 ಸೇವೆಗಳನ್ನು ಸೇರ್ಪಡೆ ಮಾಡಿರುವ ತಿದ್ದುಪಡಿಗಳನ್ನು ಹಿಂತೆಗೆದುಕೊಂಡು ಲಗತ್ತಾಗಿರುವ ಅನುಸೂಚಿಯಲ್ಲಿರುವಂತೆ ಪರಿಷ್ಕರಿಸಿ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಡಾ| ಗೀತಾ. ಎಲ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, (ಪು 


















































ಸಿ.ಆ.ಸು ಇಲಾಖೆ (ಆಡಳಿತ ಸುಧಾರಣೆ - ನಾಗರೀಕ ಸೇವೆಗಳು) 
ಸಕಮ 
೦ 
ಅಧಿಕಾರಿಯು 
ಕ್ರಮ ಹೆಸರಿಸಲಾದ ಅಧಿಕಾರಿಗೆ ಮೇಲ್ಮನವಿ ಪ್ರಾಧಿಕಾರಿಯು 
ಸೇವೆಗಳ ಪಟ್ಟಿ ಹೆಸರಿಸಲಾದ ಅಧಿಕಾರಿ ಸಕಮ ಅಧಿಕಾರಿ ಎಲೆ ಮೇಲ್ಮನವಿ ಪ್ರಾಧಿಕಾರ ಸ್ತ 
ಸಂಖ್ಯೆ ಗೊತ್ತು ಮಾಡಿದ ಕಾಲ i ಆ ವಿಲೆ ಮಾಡುವುದಕ್ಕೆ ಕಾಲಮಿತಿ 
KN ಮಾಡುವುದಕ್ಕೆ 
ಕಾಲಮಿತಿ 
1 2 3 4 5 6 7 8 
1 ಪಿರ್ಯಾದುದಾರರಿಗೆ ಎಫ್‌.ಐ.ಆರ್‌ ಎಸ್‌.ಹೆಚ್‌.ಓ ನೋಂದಣಿಯಾದ ಎಸ್‌.ಹೆಚ್‌.ಓ ಪಿ.ಎಸ್‌.ಐ 2 ಕೆಲಸದ ಎಸ್‌.ಡಿ.ಪಿ.ಓ/ಎ.ಸಿ.ಪಿ 7 ಕೆಲಸದ ದಿನಗಳು 
ಪ್ರತಿಯನ್ನು ನೀಡುವುದು ತಕ್ಷಣ ಆಗಿದ್ದಲ್ಲಿ ಸಿ.ಪಿ.ಐ ದಿನಗಳು 
ಎಸ್‌.ಹೆಚ್‌.ಓ.ಪಿ.ಐ ಎಸ್‌.ಪಿ/ ಡಿ.ಸಿ.ಪಿ 
ಆಗಿದ್ದಲ್ಲಿ ಎಸ್‌.ಡಿ.ಪಿ.ಓ 
2 ಆಂಫ್ಲಿಫೈಡ್‌ ಸೌಂಡ್‌ ಸಿಸಂಗಾಗಿ ಲೈಸೆನ್ಸ್‌ ಎಸ್‌.ಹೆಚ್‌.ಓ 3 ಕೆಲಸದ ದಿನಗಳು ಸಿ.ಪಿ.ಐ/ ಎಸ್‌.ಡಿ.ಪಿ.ಓ 10 ಕೆಲಸದ ಎಸ್‌.ಡಿ.ಪಿ.ಓ/ ಡಿ.ಸಿ.ಪಿ 7 ಕೆಲಸದ ದಿನಗಳು 
ಸಿ.ಪಿ.ಐ ಎಸ್‌.ಡಿ.ಪಿ.ಓ ದಿನಗಳು ಅಡಿಷನಲ್‌ ಎಸ್‌.ಪಿ 


















































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೯, ೨೦೧೨ ೧೧೮೯ 
ಸಕ್ಷಮ 
ಅಧಿಕಾರಿಯು 
ಕ್ರಮ ಸ ಹ PAN ಹೆಸರಿಸಲಾದ ಅಧಿಕಾರಿಗೆ ಹ ಮೇಲ್ಮನವಿ ಪ್ರಾಧಿಕಾರಿಯು 
ಕ ಸೇವೆಗಳ ಪಟ್ಟಿ ಹೆಸರಿಸಲಾದ ಅಧಿಕಾರಿ ಸಕ್ಷಮ ಅಧಿಕಾರಿ ವಿಲೆ ಮೇಲ್ಮನವಿ ಪ್ರಾಧಿಕಾರ 
ಸಂಖ್ಯೆ ಗೊತ್ತು ಮಾಡಿದ ಕಾಲ ವಿಲೆ ಮಾಡುವುದಕ್ಕೆ ಕಾಲಮಿತಿ 
ಮಾಡುವುದಕ್ಕೆ 
ಕಾಲಮಿತಿ 
ಎಸ್‌.ಡಿ.ಪಿ.ಓ ಅಡಿಷನಲ್‌ ಎಸ್‌.ಪಿ/ ಜಿಲ್ಲೆಗಳಲ್ಲಿ ಎಸ್‌.ಪಿ / ಅಡಿಷನಲ್‌ 
ಆಂಫ್ಲಿಫೈಡ್‌ ಸೌಂಡ್‌ ಸಿಸ್ಪಂಗಾಗಿ ಲೈಸೆನ್ಸ್‌ ಜ್ಯೂರಿಡಿಕ್ಷನಲ್‌ ಡಿ.ಸಿ.ಪಿ ಸಿ.ಪಿ ಅಡ್ಮಿನ್‌ ಸಿ.ಓ.ಪಿ, ಬೆ೦ಗಳೂರು 
ಬೆಂಗಳೂರು ನಗರ/ ಡಿ.ಸಿ.ಪಿ ನಗರ/ ಸಿ.ಪಿ ಬೇರೆ ಕಮಿಷನರೇಟ್ಸ್‌ನಲ್ಲಿ 
(ಎಲ್‌ & ಓ) ಬೇರೆ 
ಕಮಿಷನರೇಟ್ಸ್‌ನಲ್ಲಿ 
ಅಡಿಷನಲ್‌ ಎಸ್‌.ಪಿ/ ಜಿಲ್ಲೆಗಳಲ್ಲಿ ಎಸ್‌.ಪಿ / ಐ.ಜಿ.ಪಿ ರೇಂಜ್‌/ ಸಿ.ಪಿ ಬೆಂಗಳೂರು 
ಜ್ಯೂರಿಡಿಕ್ಷನಲ್‌ ಡಿ.ಸಿ.ಪಿ ಅಡಿಷನಲ್‌ ಸಿ.ಪಿ ಅಡ್ಮಿನ್‌ ನಗರದಲ್ಲಿ/ ಎ.ಡಿ.ಜಿ.ಪಿ ಎಲ್‌ & ಓ 
ಬೆ೦ಗಳೂರು ನಗರ/ ಸಿ.ಓಪಿ, ಬೆಂಗಳೂರು ನಗರ/ ಬೇರೆ ಕಮಿಷನರೇಟ್ಸ್‌ನಲ್ಲಿ 
ಡಿ.ಸಿ.ಪಿ (ಎಲ್‌ & ಓ) ಸಿ.ಪಿ ಬೇರೆ 
ಬೇರೆ ಕಮಿಷನರೇಟ್ಸ್‌ನಲ್ಲಿ ಕಮಿಷನರೇಟ್ಸ್‌ನಲ್ಲಿ 
3. ಅಮ್ಯೂಜ್‌ಮೆಂಟ್‌ ಲೈಸೆನ್ಸ್‌ಗಾಗಿ ಎಸ್‌.ಹೆಚ್‌.ಓ 15 ಕೆಲಸದ ದಿನಗಳು ಸಿ.ಪಿ.ಐ/ ಎಸ್‌.ಡಿ.ಪಿ.ಓ 30 ಕೆಲಸದ | ಎಸ್‌.ಡಿ.ಪಿ.ಓ/ ಜ್ಯೂರಿಡಿಕ್ಷನಲ್‌ ಡಿ.ಸಿ.ಪಿ | 30 ಕೆಲಸದ ದಿನಗಳು 
ನಿರಾಕ್ಷೇಪಣಾ ಪತ್ರ ದಿನಗಳು ಬೆಂಗಳೂರು ನಗರ/ ಡಿ.ಸಿ.ಪಿ (ಎಲ್‌ 
& ಓ) ಬೇರೆ ಕಮಿಷನರೇಟ್ಸ್‌ನಲ್ಲಿ 
ಸಿ.ಪಿ.ಐ ಎಸ್‌.ಡಿ.ಪಿ.ಓ ಅಡಿಷನಲ್‌ ಎಸ್‌.ಪಿ 
ಎಸ್‌.ಡಿ.ಪಿ.ಓ ಅಡಿಷನಲ್‌ ಎಸ್‌.ಪಿ/ ಎಸ್‌.ಪಿ / ಅಡಿಷನಲ್‌ ಸಿ.ಪಿ ಅಡ್ಮಿನ್‌, 
ಎಸ್‌.ಪಿ/ಜ್ಯೂರಿಡಿಕ್ಷನಲ್‌ ಸಿ.ಓ.ಪಿ, ಬೆ೦ಗಳೂರು ನಗರ/ ಸಿ.ಪಿ 











ಎ.ಎ.ಓ ಡಿ.ಪಿ.ಓಗಳಲ್ಲಿ 








ಎ.ಓ/ ಎ.ಎ.ಓ 
ಕಮಿಷನರೇಟ್ಸ್‌ನಲ್ಲಿ 





ಡಿ.ಸಿ.ಪಿ/ ಡಿ.ಸಿ.ಪಿ ಅಡ್ಮಿನ್‌ 
ಬೆಂಗಳೂರು ನಗರದಲ್ಲಿ/ 


ಡಿ.ಸಿ.ಪಿ (ಎಲ್‌ & ಓ) ಬೇರೆ 


ಕಮಿಷನರೇಟ್ಸ್‌ನಲ್ಲಿ 





ಎಸ್‌.ಪಿ. ಜಿಲ್ಲೆಗಳಲ್ಲಿ 








ಡಿ.ಸಿ.ಪಿ ಅಡ್ಮಿನ್‌ ಬೆಂಗಳೂರು 


ನಗರಯಲ್ಲಿ/ ಡಿ.ಸಿ.ಪಿ (ಎಲ್‌ 
& ಓ) ಬೇರೆ 
ಕಮಿಷನರೇಟ್ಸ್‌ನಲ್ಲಿ 





ಬೇರೆ ಕಮಿಷನರೇಟ್ಸ್‌ನಲ್ಲಿ 





ಐ.ಜಿ.ಪಿ ರೇಂಜ್‌ 








ಅಡಿಷನಲ್‌ ಸಿ.ಪಿ ಅಡ್ಮಿನ್‌, 


ಬೆ೦ಗಳೂರು ನಗರ/ ಸಿ.ಪಿ ಬೇರೆ 
ಕಮಿಷನರೇಟ್ಸ್‌ನಲ್ಲಿ 




























































































೧೧೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೯, ೨೦೧೨ ಭಾಗ - ೪ಎ 
ಸಕ್ಷಮ 
ಅಧಿಕಾರಿಯು 
ಕ್ರಮ ಹೆಸರಿಸಲಾದ ಅಧಿಕಾರಿಗೆ ಮೇಲ್ಮನವಿ ಪ್ರಾಧಿಕಾರಿಯು 
ಸೇವೆಗಳ ಪಟ್ಟಿ ಹೆಸರಿಸಲಾದ ಅಧಿಕಾರಿ ಸಕಮ ಅಧಿಕಾರಿ ಎಲೆ ಮೇಲ್ಮನವಿ ಪ್ರಾಧಿಕಾರ ದ 
ಸಂಖ್ಯೆ ಗೊತ್ತು ಮಾಡಿದ ಕಾಲ ಇ $ ವಿಲೆ ಮಾಡುವುದಕ್ಕೆ ಕಾಲಮಿತಿ 
ಮಾಡುವುದಕ್ಕೆ 
ಕಾಲಮಿತಿ 
4 ಶಾಂತಿಯುತ ಸಭೆ ಮತ್ತು ಎಸ್‌.ಹೆಚ್‌.ಓ 15 ಕೆಲಸದ ದಿನಗಳು ಸಿ.ಪಿ.ಐ/ ಎಸ್‌.ಡಿ.ಪಿ.ಓ 10 ಕೆಲಸದ ಸ್‌.ಡಿ.ಪಿ.ಓ/ ಜ್ಯೂರಿಡಿಕ್ಷನಲ್‌ ಡಿ.ಸಿ.ಪಿ 7 ಕೆಲಸದ ದಿನಗಳು 
ಮೆರವಣಿಗೆಗಾಗಿ ಅನುಮತಿ ದಿನಗಳು ಬೆ೦ಗಳೂರು ನಗರದಲ್ಲಿ/ ಡಿ.ಸಿ.ಪಿ 
(ಎಲ್‌ ೬ ಓ) ಬೇರೆ 
ಕಮಿಷನರೇಟ್ಸ್‌ನಲ್ಲಿ 
ಸಿ.ಪಿ.ಐ ಎಸ್‌.ಡಿ.ಪಿ.ಓ ಅಡಿಷನಲ್‌ ಎಸ್‌.ಪಿ/ ಎಸ್‌.ಪಿ 
ಎಸ್‌.ಡಿ.ಪಿ.ಓ ಅಡಿಷನಲ್‌ ಎಸ್‌.ಪಿ/ಎಸ್‌.ಪಿ/ ಎಸ್‌.ಪಿ / ಅಡಿಷನಲ್‌ ಸಿ.ಪಿ ಅಡ್ಮಿನ್‌, 
ಜ್ಯೂರಿಡಿಕ್ಷನಲ್‌ ಡಿ.ಸಿ.ಪಿ/ ಸಿ.ಓ.ಪಿ, ಬೆಂಗಳೂರು ನಗರ/ ಸಿ.ಪಿ 
ಡಿ.ಸಿ.ಪಿ ಅಡ್ಮಿನ್‌ ಬೆಂಗಳೂರು ಬೇರೆ ಕಮಿಷನರೇಟ್ಸ್‌ನಲ್ಲಿ 
ನಗರದಲ್ಲಿ/ ಡಿ.ಸಿ.ಪಿ (ಎಲ್‌ 
೬ ಓ) ಬೇರೆ 
ಕಮಿಷನರೇಟ್ಸ್‌ನಲ್ಲಿ 
ಎ.ಎ.ಓ ಜಿಲ್ಲೆಗಳಲ್ಲಿ ಅಡಿಷನಲ್‌ ಎಸ್‌.ಪಿ/ ಎಸ್‌.ಪಿ 
ಎಸ್‌.ಪಿ 
ಎ.ಓ/ ಎ.ಎ.ಓ ಡಿ.ಸಿ.ಪಿ ಅಡ್ಮಿನ್‌ ಬೆ೦ಗಳೂರು ಅಡಿಷನಲ್‌ ಸಿ.ಪಿ ಅಡ್ಡಿನ್‌, 
ಕಮಿಷನರೇಟ್ಸ್‌ನಲ್ಲಿ ನಗರಯಲ್ಲಿ/ ಡಿ.ಸಿ.ಪಿ (ಎಲ್‌ ಬೆ೦ಗಳೂರು ನಗರ/ ಸಿ.ಪಿ ಬೇರೆ 
& ಓ) ಬೇರೆ ಕಮಿಷನರೇಟ್ಸ್‌ನಲ್ಲಿ 
ಕಮಿಷನರೇಟ್ಸ್‌ನಲ್ಲಿ 
ರೆಸಿಡೆನ್ನಿಯಲ್‌ ಪರ್ಮಿಟ್‌ ವಿಸ್ತರಣೆ/ ಪಿ.ಐ, (ಡಿ.ಎಸ್‌.ಬಿ) 7 ಕೆಲಸದ ದಿನಗಳು ಅಡಿಷನಲ್‌ ಎಸ್‌.ಪಿ/ 7 ಕೆಲಸದ ಎಸ್‌.ಪಿ 7 ಕೆಲಸದ ದಿನಗಳು 
ವಿಸ್ತರಣೆಗಾಗಿ ನಿರಾಕ್ಷೇಪಣಾ ಪತ್ರ ಡಿ.ಪಿ.ಓಗಳಲ್ಲಿ ಎಸ್‌.ಪಿ ಜನಗಳು 
ಎ.ಸಿ.ಪಿ/ ಪಿ.ಐ, ಡಿ.ಸಿ.ಪಿ ಇಂಟಲಿಜೆನ್ಸ್‌ ಅಡಿಷನಲ್‌ ಸಿ.ಪಿ ಅಡ್ಡಿನ್‌, 
(ಸಿ.ಎಸ್‌.ಬಿ) ಬೆಂಗಳೂರು ನಗರದಲ್ಲಿ & ಬೆಂಗಳೂರು ನಗರ/ ಸಿ.ಪಿ ಬೇರೆ 
ಕಮಿಷನರೇಟ್ಸ್‌ನಲ್ಲಿ ಡಿ.ಸಿ.ಪಿ (ಎಲ್‌ ೬ ಓ) ಬೇರೆ ಕಮಿಷನರೇಟ್ಸ್‌ನಲ್ಲಿ 
ಕಮಿಷನರೇಟ್ಸ್‌ನಲ್ಲಿ 










































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೯, ೨೦೧೨ ೧೧೯೧ 
ಸಕ್ಷಮ 
ಅಧಿಕಾರಿಯು 
ಕ್ರಮ ಸ ಹೆಸರಿಸಲಾದ ಅಧಿಕಾರಿಗೆ ಮೇಲ್ಮನವಿ ಪ್ರಾಧಿಕಾರಿಯು 
iF ಸೇವೆಗಳ ಪಟ್ಟಿ ಹೆಸರಿಸಲಾದ ಅಧಿಕಾರಿ ಸಕ್ಷಮ ಅಧಿಕಾರಿ ವಿಲೆ ಮೇಲ್ಮನವಿ ಪ್ರಾಧಿಕಾರ 
ಸಂಖ್ಯೆ ಗೊತ್ತು ಮಾಡಿದ ಕಾಲ ವಿಲೆ ಮಾಡುವುದಕ್ಕೆ ಕಾಲಮಿತಿ 
ಮಾಡುವುದಕ್ಕೆ 
ಕಾಲಮಿತಿ 
6 ಪಿಟಿಷನ್‌ ಗಳ ಸ್ವೀಕೃತಿ ಮತ್ತು ಎಲೆ ಎಸ್‌.ಹೆಚ್‌.ಓ 21 ಕೆಲಸದ ದಿನಗಳು ಸಿ.ಪಿ.ಐ/ ಎಸ್‌.ಡಿ.ಪಿ.ಓ 14 ಕೆಲಸದ ಎಸ್‌.ಡಿ.ಪಿ.ಓ/ಅಡಿಷನಲ್‌ 7 ಕೆಲಸದ ದಿನಗಳು 
ಮತು ದಿನಗಳು ಎಸ್‌.ಪಿ/ಎಸ್‌.ಪಿ/ ಜ್ಯೂರಿಡಿಕ್ಷನಲ್‌ 
p ಡಿ.ಸಿ.ಪಿ ಬೆ೦ಗಳೂರು ನಗರದಲ್ಲಿ/ 
ಡಿ.ಸಿ.ಪಿ (ಎಲ್‌ & ಓ) ಬೇರೆ 
ಕಮಿಷನರೇಟ್ಸ್‌ನಲ್ಲಿ 
ಸಿ.ಪಿ.ಐ ಎಸ್‌.ಡಿ.ಪಿ.ಓ ಅಡಿಷನಲ್‌ ಎಸ್‌.ಪಿ/ ಎಸ್‌.ಪಿ 
ಎಸ್‌.ಡಿ.ಪಿ.ಓ/ ಎ.ಸಿ.ಪಿ ಅಡಿಷನಲ್‌ ಎಸ್‌.ಪಿ/ಎಸ್‌.ಪಿ, ಎಸ್‌.ಪಿ/ಅಡಿಷನಲ್‌ ಸಿ.ಪಿ ಅಡ್ಡಿನ್‌, 
ಜ್ಯೂರಿಡಿಕ್ಷನಲ್‌ ಡಿ.ಸಿ.ಪಿ ಬೆಂಗಳೂರು ನಗರ/ ಸಿ.ಪಿ ಬೇರೆ 
ಬೆಂಗಳೂರು ನಗರದಲ್ಲಿ/ ಕಮಿಷನರೇಟ್ಸ್‌ನಲ್ಲಿ 
ಡಿ.ಸಿ.ಪಿ (ಎಲ್‌ & ಓ) ಬೇರೆ 
ಕಮಿಷನರೇಟ್ಸ್‌ನಲ್ಲಿ 
ಎಸ್‌.ಪಿ, ಜ್ಯೂರಿಡಿಕ್ಷನಲ್‌ ರೇಂಜ್‌ ಐ.ಜಿ.ಪಿ/ ಸಿ.ಪಿ. ಬೆಂಗಳೂರು ನಗರಯಲ್ಲಿ/ 
ಡಿ.ಸಿ.ಪಿ/ ಡಿ.ಸಿ.ಪಿ ಅಡ್ಮಿನ್‌ ಅಡಿಷನಲ್‌ ಸಿ.ಪಿ, ಅಡ್ಮಿನ್‌ ಅಡಿಷನಲ್‌ ಡಿ.ಜಿ.ಪಿ, 
ಬೆ೦ಗಳೂರು ನಗರ ಬೆ೦ಗಳೂರು ನಗರದಲ್ಲಿ/ ಜಿ & ಹೆಚ್‌.ಆರ್‌ ಬೇರೆಲ್ಲಾ 
/ಡಿ.ಸಿ.ಪಿ ಸಿ.ಪಿ ಬೇರೆ ಘಟಕಗಳಿಗೆ 
(ಎಲ್‌ & ಓ) ಬೇರೆ ಕಮಿಷನರೇಟ್ಸ್‌ನಲ್ಲಿ 
ಕಮಿಷನರೇಟ್ಸ್‌ನಲ್ಲಿ 
ಎ.ಎ.ಓ ರೇಂಜ್‌ ಐ.ಜಿ.ಪಿ ರೇಂಜ್‌ ಅಡಿಷನಲ್‌ ಡಿ.ಜಿ.ಪಿ, 
ಕಚೇರಿಗಳಲ್ಲಿ ಜಿ ಹ ಹೆಚ್‌.ಆರ್‌ 
ಎ.ಎ.ಓ, ಜಿ & ಹೆಚ್‌.ಆರ್‌ ಅಡಿಷನಲ್‌ ಡಿ.ಜಿ.ಪಿ, ಜಿ ೬ ಡಿ.ಜಿ & ಐ.ಜಿ.ಪಿ 
(ಪ್ರಧಾನ ಕಚೇರಿ) ಹೆಚ್‌.ಆರ್‌ 
8 ಪಾಸ್‌ಪೋರ್ಟ್‌ ಸತ್ಕಾಪನೆಗಾಗಿ ಪಿ.ಐ (ಡಿ.ಎಸ್‌.ಬಿ) 20 ಕೆಲಸದ ದಿನಗಳು ಅಡಿಷನಲ್‌ ಎಸ್‌.ಪಿ/ 7 ಕೆಲಸದ ಎಸ್‌.ಪಿ 7 ಕೆಲಸದ ದಿನಗಳು 
ನಿರಾಕ್ಷೇಪಣಾ ಪತ್ರ ಜಿಲ್ಲೆಗಳಲ್ಲಿ ಎಸ್‌.ಪಿ ದಿನಗಳು 
ಎ.ಸಿ.ಪಿ/ ಪಿ.ಐ (ಸಿ.ಎಸ್‌.ಬಿ) ಡಿ.ಸಿ.ಪಿ ಇಂಟಲಿಜೆನ್ಸ್‌ ಅಡಿಷನಲ್‌ ಸಿ.ಪಿ ಅಡ್ಮಿನ್‌, 
ಕಮಿಷನರೇಟ್ಸ್‌ಗಳಲ್ಲಿ ಬೆಂಗಳ ರು ಸಗರದ] ಬೆ೦ಗಳೂರು ನಗರ/ ಸಿ.ಪಿ ಬೇರೆ 
ಡಿ.ಸಿ.ಪಿ (ಎಲ್‌ & ಓ) ಬೇರೆ ಕಮಿಷನರೇಟ್‌ನಲಿ 
ಕಮಿಷನರೇಟ್ಸ್‌ನಲ್ಲಿ TS 








































































































೧೧೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೯, ೨೦೧೨ ಭಾಗ - ೪ಎ 
ಸಕಮ 
ಖ 
ಅಧಿಕಾರಿಯು 
ಕ್ರಮ ಹೆಸರಿಸಲಾದ ಅಧಿಕಾರಿಗೆ ಮೇಲ್ಲನವಿ ಪ್ರಾಧಿಕಾರಿಯು 
ಸೇವೆಗಳ ಪಟ್ಟಿ ಹೆಸರಿಸಲಾದ ಅಧಿಕಾರಿ ಸಕಮ ಅಧಿಕಾರಿ ವಿಲೆ ಮೇಲ್ಮನವಿ ಪ್ರಾಧಿಕಾರ ದ 
ಸಂಖ್ಯೆ ಗೊತ್ತು ಮಾಡಿದ ಕಾಲ ಇ 6 ವಿಲೆ ಮಾಡುವುದಕ್ಕೆ ಕಾಲಮಿತಿ 
ಮಾಡುವುದಕ್ಕೆ 
ಕಾಲಮಿತಿ 
9 ಸೇವಾ ಸತ್ಯಾಪ ಪಿ.ಐ (ಡಿ.ಎಸ್‌.ಬಿ) 20 ಕೆಲಸದ ದಿನಗಳು ಅಡಿಷನಲ್‌ ಎಸ್‌.ಪಿ/ 7 ಕೆಲಸದ ಎಸ್‌.ಪಿ 7 ಕೆಲಸದ ದಿನಗಳು 
ಜಿಲ್ಲೆಗಳಲ್ಲಿ ಸ್ಥಳೀಯ ಸರಹದ್ದು ಎಸ್‌. ದಿನಗಳು 
ಎ.ಸಿ.ಪಿ/ ಪಿ.ಐ (ಸಿ.ಎಸ್‌.ಬಿ) ಡಿ.ಸಿ.ಪಿ ಇಂಬಲಿಜೆನ್‌ ಅಡಿಷನಲ್‌ ಸಿ.ಪಿ ಅಡ್ಡಿನ್‌, 
45 ಕೆಲಸದ ದಿನಗಳು ನ ಣೆ 
ಕಮಿಷನರೇಟ್‌ಗಳಲ್ಲಿ ಬೆಂಗಳೂರು ನಗರದಲ್ಲಿ/ ಬೆಂಗಳೂರು ನಗರ/ ಸಿ.ಪಿ ಬೇರೆ 
ಣೆ ಹೊರಗಿನ ಸರಹದ್ದು 
ಡಿ.ಸಿ.ಪಿ (ಎಲ್‌ & ಓ) ಬೇರೆ ಕಮಿಷನರೇಟ್ಸ್‌ನಲ್ಲಿ 
ಕಮಿಷನರೇಟ್ಸ್‌ನಲ್ಲಿ 
10 ಪೆಟ್ರೋಲ್‌ ಪಂಪ್‌, ಗ್ಯಾಸ್‌ ಏಜೆನ್ಸಿ/ ಎ.ಎ.ಓ ಜಿಲ್ಲೆಗಳಲ್ಲಿ 7 ಕೆಲಸದ ದಿನಗಳು ಅಡಿಷನಲ್‌ ಎಸ್‌.ಪಿ/ 7 ಕೆಲಸದ ಎಸ್‌.ಪಿ 7 ಕೆಲಸದ ದಿನಗಳು 
ಹೋಟೆಲ್‌, ಬಾರ್‌ ಇತ್ಯಾದಿಗಾಗಿ ಎಸ್‌.ಪಿ ದಿನಗಳು 
ನಿರಾಕ್ಷೇಪಣಾ ಪತ್ರ ಎ.ಓ/ ಎ.ಎ.ಓ ಡಿ.ಸಿ.ಪಿ ಅಡ್ಮಿನ್‌ ಬೆ೦ಗಳೂರು ಅಡಿಷನಲ್‌ ಸಿ.ಪಿ ಅಡ್ಡಿನ್‌, 
ಕಮಿಷನರೇಟ್ಸ್‌ನಲ್ಲಿ ನಗರಯಲ್ಲಿ/ ಡಿ.ಸಿ.ಪಿ (ಎಲ್‌ ಬೆ೦ಗಳೂರು ನಗರ/ ಸಿ.ಪಿ ಬೇರೆ 
& ಓ) ಬೇರೆ ಕಮಿಷನರೇಟ್ಸ್‌ನಲ್ಲಿ 
ಕಮಿಷನರೇಟ್ಸ್‌ನಲ್ಲಿ 
1] ಶಸ್ತಾಸ್ತಗಳ ಲೈಸೆನ್ಸ್‌ ಸತ್ಯಾಪನೆ ಎಸ್‌.ಹೆಚ್‌.ಓ ಜಿಲ್ಲೆಗಳಲ್ಲಿ 30 ಕೆಲಸದ ದಿನಗಳು ಎಸ್‌.ಡಿ.ಪಿ.ಓ 7 ಕೆಲಸದ ಎಸ್‌.ಪಿ 7 ಕೆಲಸದ ದಿನಗಳು 
ದಿನಗಳು 
ಎ.ಓ/ ಎ.ಎ.ಓ ಡಿ.ಸಿ.ಪಿ ಅಡ್ಮಿನ್‌ ಬೆ೦ಗಳೂರು ಅಡಿಷನಲ್‌ ಸಿ.ಪಿ ಅಡ್ಡಿನ್‌, 
ಕಮಿಷನರೇಟ್ಸ್‌ನಲ್ಲಿ ನಗರಯಲ್ಲಿ/ ಡಿ.ಸಿ.ಪಿ (ಎಲ್‌ ಬೆ೦ಗಳೂರು ನಗರ/ ಸಿ.ಪಿ ಬೇರೆ 
& ಓ) ಬೇರೆ ಕಮಿಷನರೇಟ್ಸ್‌ನಲ್ಲಿ 
ಕಮಿಷನರೇಟ್ಸ್‌ನಲ್ಲಿ 
12 ದಾಖಲೆಗಳು, ಮೊಬೈಲ್‌ ಘೋನ್‌ ಎಸ್‌.ಹೆಚ್‌.ಓ 1 ಕೆಲಸದ ದಿನ ಸಿ.ಪಿ.ಐ/ ಎಸ್‌.ಡಿ.ಪಿ.ಓ 3 ಕೆಲಸದ ಎಸ್‌.ಡಿ.ಪಿ.ಓ/ ಅಡಿಷನಲ್‌ ಎಸ್‌.ಪಿ/ 7 ಕೆಲಸದ ದಿನಗಳು 
ಇತ್ಯಾದಿ ಕಳುವಾಗಿರುವ ಬಗ್ಗೆ ದಿನಗಳು ಎಸ್‌.ಪಿ/ ಜ್ಯೂರಿಡಿಕ್ಷನಲ್‌ ಡಿ.ಸಿ.ಪಿಗಳು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಾ॥ ಗೀತಾ. ಎಲ್‌ 
ಪಿ.ಆರ್‌. 558 ಸರ್ಕಾರದ ಅಧೀನ ಕಾರ್ಯದರ್ಶಿ, (ಪ) 


ಸಿ.ಆ.ಸು ಇಲಾಖೆ (ಆಡಳಿತ ಸುಧಾರಣೆ - ನಾಗರೀಕ ಸೇವೆಗಳು) 





